ಕನಾಣಕ ವಿಧಾನ ಪರಿಷಪ್ತು 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


* Nr 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


1229 

ಶ್ರೀ ಅ.ದೇವೇಗೌಡ 
23-12-2021 
ಮುಖ್ಯಮಂತ್ರಿಗಳು 


ಕ್ತ 


ಉತ್ತರ 


ಅ |ಬೆಂಗಳೂರು ನಗರ, ಚಾಮರಾಜಪೇಟೆ 
ವಾರ್ಡ್‌ ಸಂಖ್ಯೆ; 140, ನಂಜಾಂಬ 
ಅಗ್ರಹಾರದಲ್ಲಿರುವ, ಐತಿಹಾಸಿಕ "ನಾಡಪ್ರಭು 
ಕೆಂಪೇಗೌಡ ಗೋಪುರ' ಪ್ರಾಚ್ಛ ವಸ್ತು 
ಇಲಾಖೆಯ ಸಂರಕ್ಷಣೆಯಲ್ಲಿದ್ದು, ಈ 
ಐತಿಹಾಸಿಕ ಸ್ಥಳದಲ್ಲಿ ಅನಧಿಕೃತವಾಗಿ ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯು 
ಸೇರಿದಂತೆ, ಹಲವಾರು ಪ್ರಭಾವಿ ವ್ಯಕ್ತಿಗಳು 
ಕಟ್ಟಡಗಳನ್ನು ನಿರ್ಮಿಸಿ ಸ್ಥಳದ ಪಾವಿತ್ರ್ಯಕ್ಕೆ ಧಕ್ಕೆ 
ತಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಗ್ಗೆ ಸರ್ಕಾರ 


ಆ |ಈ 
ಕ್ರಮಗಳೇನು? 


ಕೈಗೊಂಡಿರುವ 


rl 


ಬೆಂಗಳೂರು ನಗರ, ಚಾಮರಾಜಪೇಟೆ ವಾರ್ಡ್‌ 
ನಂ. 140 ನಂಜಾಂಬ ಅಗ್ರಹಾರದಲ್ಲಿರುವ ಐತಿಹಾಸಿಕ 
“ನಾಡಪುಭು ಕೆಂಪೇಗೌಡ ಗೋಪುರ” ಪ್ರಾಚ್ಯ ವಸ್ತು 
ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಈ ಐತಿಹಾಸಿಕ 
ಸ್ಥಳದಲ್ಲಿ  ಅನಧೀಕೃತವಾಗಿ ಕಟ್ಟಡ ನಿರ್ಮಾಣ 
ಮಾಡಿರುವುದು ಕಂಡುಬಂದಿರುವುದಿಲ್ಲ ಹಾಗೂ 
ನಂಜಾಂಬ ಅಗ್ರಹಾರ ಪ್ರದೇಶದಲ್ಲಿ ಅಂಗನವಾಡಿ 
ಕೇಂದ್ರ ನಿರ್ಮಾಣ ಮಾಡಲು ಪಾಲಿಕೆಯ ಸ್ಪತ್ತು 
ಲಭ್ಯವಿಲ್ಲದ ಕಾರಣ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಈ ಸ್ಥಳದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ 
ಮಾಡಿದ್ದು, ತಾತ್ಕಾಲಿಕವಾಗಿ ಬಿ.ಬಿ.ಎಂ.ಪಿ.ಯ 
ಕಾಮಗಾರಿ ಇಲಾಖೆ ಕಛೇರಿಗಳು ಪ್ರಸ್ತುತ ಕಾರ್ಯ 
ನಿರ್ವಹಿಸುತ್ತಿರುತ್ತವೆ. 


ಸಂಖ್ಯೆ: ನಅಇ 258 ಬಿಬಿಎಲ್‌ 2021(%) 


WES 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ. 


